Kerala Gazette No. 9 dated 27th February, 2018 
PART I 


Section iii 


सत्यमेव जयते 


GOVERN 


Abs 
ಕಾಣದ 


ಇಲ್ಲNMENT OF K 


OF KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಸಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 21122 / ಲೆಗ್ , ಸಿ2 /2016/ ಕಾನೂನು, ತಿರುವನಂತಪುರಂ , 


2016 ನವೆಂಬರ್ 23, 

1192 ವೃಶ್ಚಿಕ 8/ 
1938 ಅಗ್ರಹಾಯನ 2. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ವಿಧಾನ ಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2016 ನವೆಂಬರ್ 21ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ . ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ. 


G, 11 /2017 / GPC . 


59 


2016ರ 20ನೇ ಅಧಿನಿಯಮ 
2016ರ ಕೇರಳ ನ್ಯಾಯಾಲಯ -ಫೀಸ್‌ಗಳ ಮತ್ತು ದಾವೆಗಳ ಮೌಲ್ಯ ನಿಗದಿ ( ತಿದ್ದುಪಡಿ) 

ಅಧಿನಿಯಮ 
1959ರ ಕೇರಳ ನ್ಯಾಯಾಲಯ -ಫೀಸ್‌ಗಳ ಮತ್ತು ದಾವೆಗಳ ಮೌಲ್ಯ ನಿಗದಿ 
ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ ಒಂದು ಅಧಿನಿಯಮ. 

ಪೀಠಿಕೆ - 1959ರ ಕೇರಳ ನ್ಯಾಯಾಲಯ - ಫೀಸ್‌ಗಳ ಮತ್ತು ದಾವೆಗಳ ಮೌಲ್ಯ ನಿಗದಿ 
ಅಧಿನಿಯಮ (1960ರ 10) ವನ್ನು ಈ ಕೆಳಗಿನ ಉದ್ದೇಶಗಳಿಗೆ ಮತ್ತಷ್ಟು ತಿದ್ದುಪಡಿ 
ಮಾಡುವುದು ಯುಕ್ತವಾಗಿರುವುದರಿಂದ; 

ಭಾರತ ಗಣರಾಜ್ಯದ ಅರುವತ್ತೇಳನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗಿದೆ : 

1 . ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ - ( 1 ) ಈ ಅಧಿನಿಯಮವನ್ನು 2016ರ 
ಕೇರಳ ನ್ಯಾಯಾಲಯ -ಫೀಸ್‌ಗಳ ಮತ್ತು ದಾವೆಗಳ ಮೌಲ್ಯ ನಿಗದಿ ( ತಿದ್ದುಪಡಿ) 
ಅಧಿನಿಯಮವೆಂದು ಕರೆಯಬಹುದು. 

(2 ) ಇದು ಒಮ್ಮೆಲೆ ಜಾರಿಗೆ ಬರುವುದಾಗಿದೆ. 
2. ವಿಭಾಗ 76ರ ತಿದ್ದುಪಡಿ - 1959ರ ಕೇರಳ ನ್ಯಾಯಾಲಯ - ಫೀಸ್‌ಗಳ ಮತ್ತು 
ದಾವೆಗಳ ಮೌಲ್ಯ ನಿಗದಿ ಅಧಿನಿಯಮ (1960ರ 10 ) ದ ವಿಭಾಗ 76ರ ಉಪ- ವಿಭಾಗ 
(3) ರ ಜಾಗದಲ್ಲಿ ಕೆಳಗಿನ ಉಪ- ವಿಭಾಗವನ್ನು ಬದಲಿಯಾಗಿ ಸೇರಿಸತಕ್ಕದ್ದು, ಅದೇನೆಂದರೆ: 

( 3) ಸದ್ಯ ಜಾರಿಯಲ್ಲಿರುವ ಬೇರೆ ಕಾನೂನಿನಲ್ಲಿ ಏನೇ ಹೇಳಿರಲಿ , 
ಉಪ- ವಿಭಾಗ ( 2 ) ರ ಪ್ರಕಾರ ಸಂಗ್ರಹಿಸಲ್ಪಟ್ಟ ಲೀಗಲ್ ಬೆನಿಫಿಟ್ ಫಂಡ್‌ನ ಎಪ್ಪತ್ತು 
ಶೇಕಡಕ್ಕೆ ಸಮಾನವಾದ ಮೊತ್ತವನ್ನು ಪ್ರತಿವರ್ಷವೂ 1980ರ ಕೇರಳ ವಕೀಲರ ಕಲ್ಯಾಣನಿಧಿ 
ಅಧಿನಿಯಮದ 3ನೇ ವಿಭಾಗದ ಪ್ರಕಾರ ರಚಿಸಲ್ಪಟ್ಟಿರುವ ನಿಧಿಗಾಗಿ ಮೀಸಲಿಡತಕ್ಕದ್ದು ಮತ್ತು 
ಲೀಗಲ್ ಬೆನಿಫಿಟ್ ಫಂಡ್ ಪ್ರಕಾರ ಸಂಗ್ರಹಿಸಲ್ಪಟ್ಟ ಮೂವತ್ತು ಶೇಕಡಕ್ಕೆ ಸಮಾನವಾದ 
ಮೊತ್ತವನ್ನು 2003ರ ಕೇರಳ ವಕೀಲರ ಗುಮಸ್ತರ ಕಲ್ಯಾಣ ನಿಧಿ ಅಧಿನಿಯಮದ 3ನೇ 
ವಿಭಾಗದ ಪ್ರಕಾರ ರಚಿಸಲ್ಪಟ್ಟಿರುವ ನಿಧಿಗಾಗಿ ಮೀಸಲಿಡತಕ್ಕದ್ದು: 

ಆದರೆ , ಕಕ್ಷಿಗಾರರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದಕ್ಕಾಗಿ, 3ನೇ 
ಉಪ- ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ನಿಧಿಗಳಿಗಾಗಿ ಮೀಸಲಿಟ್ಟ ಮೊತ್ತದ ತಲಾ ಹತ್ತು 
ಶೇಕಡಕ್ಕೆ ಸಮಾನವಾದ ಮೊತ್ತವನ್ನು ತೆಗೆದಿಟ್ಟ ನಂತರ ಹಾಗೇ ಮೀಸಲಿಟ್ಟ ಮೊತ್ತವನ್ನು 
ಅಂತಹ ನಿಧಿಗಳಿಗೆ ವರ್ಗಾಹಿಸತಕ್ಕದ್ದು. ” 


60 


